4 € ಖು) 


ಕರ್ನಾಟಕ ವಿಧಾನ ಪರಿಷತು 


ಉತರಿಸಬೇಕಾದ ದಿನಾಂಕ 


pe) 


ಉತ್ತರಿಸಬೇಕಾದ ಸಚಿವರು 


ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ನಿರ್ದೇಶನ ಹೊಂದಿದವರು) 
21201 
ಮಾನ್ಯ ಪಶುಸಂಗೋಪನೆ ಸಚಿವರಿ. 


Ko 


ಪ್ರಶ್ನೆ 

ರಾಜ್ಯದ ಮುಖ್ಯ ೦ತ್ರಿಗಳ 2021-22ನೇ 
ಆಯವ್ಯಯದಲ್ಲಿ ದೇಶಿಯ ಜಾನುವಾರುಗಳ 
ಕುರಿ/ಮೇಕೆ ತಳಿಗಳ ಮತ್ತು ಕುಕ್ಕುಟ ತಳಿಗಳ 
ಶಾಶ್ವತ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆಯೊಂದಿಗೆ 
ಮಾಹಿತಿ ಹಾಗೂ ತರಬೇತಿ ನೀಡಲು 'ಧೀಮ್‌ 
ಪಾರ್ಕ್‌ ಒಂದನ್ನು ಬೆಂಗಳೂರು ಹೆಸರುಘಟ್ಟದ 
100 ಎಕರೆ ಪ್ರದೇಶದಲ್ಲಿ ಖಾಸಗಿ 
ಸಹಭಾಗಿತ್ವದಲ್ಲಿ ಸ್ಥಾಪಿಸುವುದಾಗಿ 
ಘೋಷಿಸಿದ್ದು, ಈ ಥೀಮ್‌ ಪಾರ್ಕ್‌ ಸ್ಥಾಪನೆ 
ಯಾವ ಹಂತದಲ್ಲಿದೆ (ಖಾಸಗಿ ಭಾಗಿತ್ವದ 
ವಿವರಗಳನ್ನು ಒಳಗೊಂಡಂತೆ ಸಂಪೂರ್ಣ 
ಮಾಹಿತಿ ನೀಡುವುದು) 


ಉತ್ತರ 
ದೇಶಿಯ ಆಕಳುಗಳ ಮಹತ್ನವನ್ನು ಬಿಂಬಿಸುವ ಮತ್ತು 
ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಥೀಮ್‌ 
ಪಾರ್ಕ್‌ ಸ್ಥಾಪಿಸಲು 2021-22 ನೇ ಸಾಲಿನ ಆಯವ್ಯಯದಲ್ಲಿ 
ಘೋಷಣೆಯಾಗಿತ್ತು ದೇಶೀಯ ಜಾನುವಾರುಗಳ ಕುರಿ/ಮೇಕೆ 
ತಳಿಗಳ ಮತ್ತು ಕುಕ್ಕುಟ ತಳಿಗಳ ಶಾಶ್ವತ ಪ್ರದರ್ಶನ ಮತ್ತು 
ಪ್ರಾತ್ಯಕ್ಷಿಕೆಯೊಂದಿಗೆ ಮಾಹಿತಿ ಹಾಗೂ ತರಬೇತಿ ನೀಡಲು ಥೀಮ್‌ 
ಪಾರ್ಕ್‌ ಅನ್ನು ಬೆಂಗಳೂರಿನ ಹೆಸರುಘಟ್ಟದ 100 ಎಕರೆ 
ಪ್ರದೇಶದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪಿಸಲು 


ಸರ್ಕಾರದ ಅನುಮೋದನೆ ನೀಡಲಾಗಿತ್ತು. ಆದರೆ, 
ಹೆಸರಘಟ್ಟವನ್ನು ಗೇಟರ್‌ ಹುಲ್ಲುಗಾವಲು ಪ್ರದೇಶವೆಂದು 


ಘೋಷಣೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ 
ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ರಿಟ್‌ 
ಅರ್ಜಿ ಸಂಖ್ಯೆ; 6374/2021 ಸಲ್ಲಿಕೆಯಾಗಿತ್ತು. 


ಮಾನ್ಯ ಉಚ್ಛ ನ್ಯಾಯಾಲಯವು ದಿನಾ೦ಕ:26-05-2021 
ರಂದು ತನ್ನ ಆದೇಶದಲ್ಲಿ “Present status of the 


Hesarghatta, Grassland. which are the subject 
matter of this petition shall not be altered in an 
manner whatsoever’ oದು ನಿರ್ದೇಶನ ನೀಡಿರುತ್ತದ. 


ಇದಕ್ಕೆ ಸಂಬಂಧಿಸಿದಂತೆ ಪಶುಪಾಲನಾ ಇಲಾಖೆಯು ಹೆಸರಘಟ್ಟ 
ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದ ಸರ್ವೆ ನಂ.98,99,100,101 ರಲ್ಲಿ 
ಲಭ್ಯವಿರುವ 121.33 ಎಕರೆ ಜಮೀನಿನಲ್ಲಿ ಥೀಮ್‌ ಪಾರ್ಕ್‌ ಅನ್ನು 
ಮಾಡಲು ಅನುಮತಿಸುವಂತೆ ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ 
JA (Interlocutor Appilication) ಅನ್ನು ದಾಖಲಿಸಲಾಗಿದೆ. 


ವಿಚಾರಣೆ 
ಅನುಷ್ಠಾನ 


ಪ್ರಕರಣವು 
ಹಂತದಲ್ಲಿರುವ 
ವಿಳಂಬವಾಗಿರುತ್ತದೆ. 


ಉಚ್ಛ 
ಕಾರಣ 


ನ್ಯಾಯಾಲಯದಲ್ಲಿ 
ಯೋಜನೆಯ 


ಮಾಂಸ ಸತಾ ವ ಮತ್ತು ರ ಮರಿಗಳನ್ನು 
ನೀಡುವ ಉತ್ತಮ ನಂದಿ ದುರ್ಗಾ ಮೇಕೆ 
ತಳಿಗಳ ಅಭಿವೃದ್ದಿ ಮಾಡಿ ಉತ್ಕೃಷ್ಟ ದರ್ಜೆಯ 
ಹೋತಗಳನ್ನು ರೈತರಿಗೆ ವಿತರಿಸಲು ಒಂದು 
ಕೋಟಿ ರೂ. ಅನುದಾನವನ್ನು ನೀಡುವುದಾಗಿ 


ಘೋಷಿಸಿದ್ದು, ಈ ಯೋಜನೆ ಅನುಷ್ಠಾನವನ್ನು 
ಕಾರ್ಯಗೊಳಿಸುತ್ತಿರುವ ರಾಜ್ಯಮಟ್ಟದ ಮತ್ತು 
ಜಿಲ್ಲಾಮಟ್ಟದ ಇಲಾಖೆಗಳು ಯಾವುವು ಮತ್ತು 


ಯೋಜನೆ ಅಹಿ ಇದುವರೆಗೆ ಸಾಧಿಸಿರುವ 
ಪ್ರಗತಿ ಏನು? (ವಿವರ ನೀಡುವುದು) 


ರಾಜ್ಯದ ಈ 
RR” 
ಸ್ಥಾಪಿಸಲಾಗುವುದೆಂದು ಘೋಷಿಸಿದ್ದು, ಈ 
ಕೇಂದ್ರ ಸ್ಥಾಪನೆಯ ಪ್ರಗತಿಯ (ವಿವರ 


ಛದಲಿ ನಾರಿ ಸುವರ್ಣ ತಳಿಯ 


[se] 


ತಳಿಗಳಾದಗಿರ್‌, ಸಾಹಿವಾಲ್‌, ಒಂಗೋಲ್‌, 


-| ಥಾರ್‌ ಪಾರ್ಕರ್‌ ಮತ್ತು ದೇವಣಿ ತಳಿಗಳನ್ನು 


ಅಭಿವೃದ್ಧಿ ಪಡಿಸಿ, ರಾಜ್ಯದ ರೈತರಿಗೆ 


ಪರಿಚಯಿಸಲು ಸಮಗ್ರ ಗೋಸಂಕಲ ಸಮೃದ್ಧಿ 


ಯೋಜನೆಯನ್ನು ಜಾರಿಗೊಳಿಸುವುದಾಗಿ 
ಘೋಷಿಸಿದ್ದು, ಈ ಯೋಜನೆಯ ಜಾರಿ 
ಯಾವ ಹಂತದಲ್ಲಿದೆ ಈ ಯೋಜನೆ : ಅಡಿ 
ಒದಗಿಸಿರುವ ಅನುದಾನವೆಷ್ಟು) (ಇದುವರೆಗೆ 
ಸಾಧಿಸಿರುವ ಭೌತಿಕ ಮತ್ತು ಆರ್ಥಿಕ ಪ್ರಗತಿ 
ಒಳಗೊಂಡಂತೆ ಸಂಪೂರ್ಣ ಮಾಹಿತಿ 
ನೀಡುವುದು) 


ಕೇಂದ್ರವನ್ನು 


ರಾಜ್ಯ ಮಟ್ಟದಲ್ಲ ದ್ಯ 

ಸೇವಾ ಇಲಾಖೆ ನಾ ಬರುವ ಕರ್ನಾಟಕ ಕುರಿ 
ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ವತಿಯಿಂದ ಮತ್ತು 
ಚಿತ್ರದುರ್ಗ ಜಿಲ್ಲೆಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ 
ಸಹಾಯಕ ನಿರ್ದೇಶಕರು ಜಿಲ್ಲಾ ಮಟ್ಟದಲ್ಲಿ ಈ 
ಯೋಜನೆಯನ್ನು ಅನುಷ್ಲಾನಗೊಳಿಸುತ್ತಿದ್ದಾರೆ. 

. ಸದರಿ ಯೋಜನೆಗೆ ಆಯವ್ಯಯದಲ್ಲಿ ರೂ.1.00 ಕೋಟಿ 
ಅನುದಾನವನ್ನು ಹಂಚಿಕೆ ಮಾಡಿದ್ದು ಚಿತ್ರದುರ್ಗ ಜಿಲ್ಲೆಯ 
ಹೊಸದುರ್ಗ ತಾಲ್ಲೂಕಿನ ನೀರಗುಂದ ಕಾವಲಿನಲ್ಲಿ ಅಗತ್ಯ 
ನಾಗರೀಕ ಕಾಮಗಾರಿಗಳಾದ ಮೇಕೆ ಶೆಡ್‌ ಮತ್ತು ಕಛೇರಿ 
ಕಟ್ಟಡ, ನೀರಿನ ಸೌಲಭ್ಯ ಹಾಗೂ ಮೇವು ಅಭಿವೃದ್ಧಿಗಾಗಿ 
ರೂ.80.00 ಲಕ್ಷಗಳನ್ನು ಸಹಾಯಕ ನಿರ್ದೇಶಕರು ರವರಿಗೆ 
ಬಿಡುಗಡೆಯಾಗಿದ್ದು, ಕಟ್ಟಡ ಕಾಮಗಾರಿಗಳನ್ನು 
ಮ 


ಸರ್ವೆ ನಂ: 8 ನಾರಿ ಸುವರ್ಣ ತಳಿ SNF 
ಕೇಂದ್ರವನ್ನು ಸ್ಥಾಪಿಸಲು ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃ 
ನಿಗಮ ನಿಯಮಿತಕ್ಕೆ ಕಂದಾಯ ಇಲಾಖೆಯಿಂದ 9 ಎಕರೆ pi 
ಗುಂಟಿ ಜಾಗವನ್ನು ಪಡೆಯಲಾಗಿದ್ದು, ಸಾರ್ವಜನಿಕ ಖಾಸಗಿ 
ಸಹಭಾಗಿತ್ವ (ಪಿಪಿಪಿ) ಮಾದರಿಯಲ್ಲಿ ನಾರಿ ಸುವರ್ಣ ತಳಿ 
ಸಂವರ್ಧನಾ ಕೇಂದ್ರವನ್ನು ಕತಾ ಕ್ರಮಕೈಗೊಳ್ಳಲಾಗುತ್ತಿದೆ. 


ಡಿ 
ಜಾತಿಯ 20 ಹಸುಗಳು, ಸಾಹಿವಾಲ್‌ ಜಾತಿಯ 10 ಹಸುಗಳು 
ಮತ್ತು ಒಂಗೋಲ್‌ ಜಾತಿಯ 11 ಹಸುಗಳನ್ನು ಖರೀದಿಸಲಾಗಿದೆ. 


ದೇವಣಿ ತಳಿಯ ರಾಸುಗಳ ಆಯ್ಕೆ 
ನೀಡಲಾಗಿದೆ. 


ಪ್ರಕ್ರಿಯೆಗೆ ಚಾಲನೆ 


ಈ ಯೋಜನೆಯಡಿ ರೂ.100.00 ಲಕ್ಷಗಳ 
ಅನುದಾನವನ್ನು ನಿಗದಿಗೊಳಿಸಲಾಗಿದೆ. ರೂ.75.00 ಲಕ್ಷಗಳ 
ಅನುದಾನವು ಬಿಡುಗಡೆಗೊಳಿಸಿದ್ದು ಭೌತಿಕ ಮತ್ತು ಆರ್ಥಿಕ 
ಪ್ರಗತಿಯ ವಿವರ ಈ ಕೆಳಕಂಡಂತಿರುತ್ತದೆ. 


SEE BREE 


73 00 


Unna 00 
ಪಾರ್ಕರ್‌ 
er § § 


20.00 20.00 
100 | 100.00 


ಪ್ರಭು 'ಬಿ. ವ್ಹಾಣ್‌ 
ಪಶುಸಂಗೋಫನೆ ಸಚಿವರು, 


ಪಸಂಮೀ ಇ-331 ಸಲೆವಿ 2021 


